ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


213 


ಸದಸ್ಯರ ಹೆಸರು 


ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ ಸ್ಠಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರಿಸಬೇಕಾದ ದಿನಾಂಕ 


14-12-2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು _ 


ಪ್ರ ಶ್ನೆ 


ಉತ್ತರ 


| ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ 
ರಾಜ್ಯ ಮಟ್ಟಿದ, ಜಿಲ್ಲಾ ಮಟ್ಟದ ಮತ್ತು 
ತಾಲ್ಲೂಕು ಮಟ್ಟದ ಕಚೇರಿಗಳು 
' ಯಾವುವು; ಅವುಗಳಲ್ಲಿ ಮಂಜೂರಾದ 
ಹುದ್ದೆಗಳ ಸ೦ಖ್ಯೆ ಎಷ್ಟು; 
| ಖಾಲಿಯಿರುವ ಹುದ್ದೆಗಳು ಎಷ್ಟು; 
| ಕೊರತೆಯಿರುವ ಹುದ್ದೆಗಳು ಎಷ್ಟು; 
| (ಜಿಲ್ಲಾವಾರು, ಹುದ್ದೆವಾರು ವಿವರ 
| ನೀಡುವುದು); 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಒಟ್ಟಾರೆಯಾಗಿ 34 | 
ಜಿಲ್ಲೆ ಕಛೇರಿಗಳನ್ನು ಹೊಂದಿದ್ದು, 31 ಜಿಲ್ಲೆಗಳಲ್ಲಿ ಜಿಲ್ಲಾ | 
ಕಛೇರಿಗಳು 02 ವಲಯವಾರು ಕಛೇರಿಗಳು, 02 ದಕ್ಲಿಣವಲಯ 
ಜಂಟಿ ನಿರ್ದೇಶಕರು, ಮೈಸೂರು ಹಾಗೂ ಹೆಚ್ಚುವರಿ 
ನಿರ್ದೇಶಕರು, ಉತ್ತರವಲಯ ಹಾಗೂ ಕೇಂದ್ರ ಕಛೇರಿ 
ಸೇರಿದಂತೆ ಒಟ್ಟಾರೆಯಾಗಿ 34 ಕಛೇರಿಗಳನ್ನು ಹೊಂದಿದೆ. 
ಜಿಲ್ಲಾವಾರು ಹುದ್ದೆಗಳ ವಿವರಗಳನ್ನು ಅನುಬಂ೦ಧ-1 ರಲ್ಲಿ 
ಲಗತ್ತಿಸಿದೆ. 


- 


ಆ) 


| ಕಳೆದ ಮೂರು ವರ್ಷಗಳಲ್ಲಿ ಗಣಿ 
| ಮತ್ತು ಭೂವಿಜ್ಞಾನ ಇಲಾಖೆಯ 
ಅಧಿಕಾರಿಗಳು ಮತ್ತು ನೌಕರರ ವೇತನ 
ಪಾಪವತಿಗೆ ತಗಲುವ ವಾರ್ಪಿಕ 
! ಮೊತ್ತವೆಷ್ಟು; ಪ್ರಯಾಣ - ಭತ್ಯೆ 
' ಪ್ರಭಾರ ಭತ್ಯೆಯಂತಹ ವೇತನೇತರ 
' ಪಾವತಿಗೆ ತಗಲುವ ವೆಚ್ಚವೆಷ್ಟು; ಇತರೆ 


ಮಾಹಿತಿ ಅನುಬಂಧ-2 ರಲ್ಲಿ ಪೂರೈಸಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಇಲಾಖೆಯ ಅಧಿಕಾರಿಗಳು 
ಮತ್ತು ನೌಕರರ ವೇತನ ಪಾವತಿಗೆ ತಗಲುವ ವಾರ್ಪಿಕ ಮೊತ್ತ, 
ವೇತನೇತರ ವೆಚ್ಚದ ವರ್ಷವಾರು ಹಾಗೂ ಜಿಲ್ಲಾವಾರು | 


| ಕಛೇರಿ ವೆಚ್ಚವೆಮ್ಟು; 
| (ವರ್ಷವಾರು, ಜಿಲ್ಲಾವಾರು, | 
! ವೆಚ್ಚವಾರು ಮಾಹಿತಿ ನೀಡುವುದು); 
_ ; ಕಳೆದ ಮೂರು ವರ್ಷಗಳಲ್ಲಿ! ಕಳೆದ ಮೂರು ವರ್ಷಗಳಲ್ಲಿ ರಾಜದನ, ದಂಡ ಮುಂತಾದ 
| ರಾಜಧನ, ದಂಡ ಮುಂತಾದ | ಮೂಲಗಳಿಂದ ಸಂಗ್ರಹಿಸಲಾದ ಆದಾಯದ ವಿವರ ಈ 
| ಮೂಲಗಳಿಂದ ಸಂಗ್ರಹಿಸಲಾದ | ಕೆಳಕಂಡಂತಿದೆ: | 
' ಆದಾಯವೆಷ್ಟು; ಅಕ್ರಮ (ರೂ. ಕೋಟಿಗಳಲ್ಲಿ) | 
ಗಣಿಗಾರಿಕೆಯ ಕುರಿತು ದಾಖಲಾದ || 3.1 ವರ್ಪ ಆದಾಯ | 
| ಪ್ರಕರಣಗಳೆಷ್ಟು; ಸಿಬ್ಬಂದಿಯ || ಸಂ | | 
| ಕೊರತೆಯಿಂದ ಅಪಾರ ಪ್ರಮಾಣದಲ್ಲಿ | 1 201819 3020642 
' ಆದಾಯ TT 2019-20 | 362902 | 
; ಸೋರಿಕೆಯಾಗುತ್ತಿರುವುದನ್ನು 3] 2020-21 | 3893.44 | 
| ತಡೆಗಟ್ಟಿಲು ಸರ್ಕಾರದ ಕ್ರಮವೇನು? r 4 I 2021-22 . 365281 
(ಅಕ್ಟೋಬರ್‌ 2021 ರವರೆಗೆ | 
| 1 || 
| ಒಟ್ಟು 14201.69 | 


